ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ಅರವಿಂದ ಕುಮಾರ್‌ ಅರಳಿ] 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


26 (315) 


ಉತ್ತರಿಸಬೇಕಾದ ದಿನಾಂಕ 14.09.2021 
ಉತ್ತರಿಸುವವರು ನಗರಾಭಿವೃದ್ಧಿ ಸಚಿವರು 
ಕ್ರ.ಸಂ ಪ್ರಶ್ನೆ" ಉತ್ತರ 


ಅ) | ಬೀದರ್‌ ನಗರದಲ್ಲಿ KUWs 
ನಿಂದ ಎಷ್ಟು ಕಿ.ಮೀ 
ಯುಜಿಡಿ 
ಕಾಮಗಾರಿಯನ್ನು 
ಕೈಗೆತ್ತಿಕೊಳ್ಳಲಾಗಿದೆ; ಸದರಿ 
ಕಾಮಗಾರಿಯು 
ಪ್ರಾರಂಭಗೊಂಡಿದ್ದು 
ಯಾವಾಗ:  . ಯಾವ 
ಕಾಲಮಿತಿಯೊಳಗೆ ಸದರಿ 
ಕಾಮಗಾರಿಯನ್ನು 
ಪೂರ್ಣಗೊಳಿಸಬೇಕಾಗಿದೆ; 
ಸದರಿ ಕಾಮಗಾರಿಯನ್ನು 
ನಿರ್ವಹಿಸುತ್ತಿರುವ 
ಗುತ್ತಿಗೆದಾರರು ಯಾರು; 
(ವಿಪರ ನೀಡುವುದು) 


ಬೀದರ್‌ ನಗರದಲ್ಲಿ ಕರ್ನಾಟಿಕ ನಗರ ವೀರು 

ಸರಬರಾಜು ಮೆತ್ತು ಒಳಚರಂಡಿ ಮಂಡಳಿ (KUWS 

& ೦8) ವಿಂದ ಕೇಂದ್ರ ಪುರಸ್ಕೃತ ಅಮೃತ್‌ 

ಯೋಜನೆಯಡಿ ವಲಯ-2, ವಲಯ-3 ಮತ್ತು 

ವಲಯ-1 ೩&2 ರ ಬಿಟ್ಟಿ ಹೋದ ಪ್ರದೇಶಗಳಲ್ಲಿ 
ಒಳಚರಂಡಿ (ಯುಜಿಡಿ) ಕಾಮಗಾರಿಯನ್ನು 
ಕೈಕೊಳ್ಳಲಾಗಿದೆ. 

1 ಕೇಂದ್ರ ಪುರಸ್ಕೃತ ಅಮ್ಕುತ್‌ ಯೋಜನೆಯಡಿ 
ಬೀದರ್‌ ನಗರದ ವಲಯ:-2 ಕೈ ಒಳಚರಂಡಿ 
ಯೋಜನೆ:- 

ಸದರಿ ಯೋಜಸೆಯಡಿ 133.00 ಕಿ.ಮೀ. ಉದ್ದದ 

ಒಳಚರಂಡಿ ಕೊಳವೆ ಮಾರ್ಗ ಅಳಡಿಸಲಾಗಿದೆ. 

ಸದರಿ ಕಾಮಗಾರಿಯು ನಪೆಂಬರ್‌-2016 ರಲ್ಲಿ 
ಪ್ರಾರಂಭಗೊಂಡಿದ್ದು, ಡಿಸೆಂಬರ್‌-2019 ರಲ್ಲಿ 
ಪೂರ್ಣಗೊಳಿಸಲಾಗಿದೆ. ಸದರಿ ಕಾಮಗಾರಿಯನ್ನು 
ಮೆ| ಎಲ್‌ಸಿ. ಇನ್ಸಾ ಪ್ರೊಜೆಕ್ಟ್‌ ಪ್ರೈಲಿ. 
ಅಹಮದಾಬಾದ, ಈ ಗುತ್ತಿಗೆದಾರರು 


| ನಿರ್ವಹಿಸಿರುತಾರೆ. 


2೫ ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ 
ಬೀದರ್‌ ನಗರದ ವಲಯ-3 ಕೈ ಒಳಚರಂಡಿ 


| . ಯೋಜನೆ (ಹೆಚ್ಚುವರಿ ಅಮುದಾನದಡಿ)- 
ಸದರಿ ಯೋಜನೆಯಡಿ 63.50 ಕಿ.ಮೀ. ಉದ್ದದ 


ಒಳಚರಂಡಿ ಕೊಳವೆ ಮಾರ್ಗ ಅಳಡಿಸಲಾಗಿದೆ. 


-|-ಸದರಿ.. ಕಾಮಗಾರಿಯು ಅಸ್ಟ್ಕೋಬರ್‌-2018. ದಲ್ಲಿ 


ಪ್ರಾರಂಭಗೂಂಡಿದ್ದು, ಏಪ್ರಿಲ್‌-2020 ರಲ್ಲಿ 
ಪೂರ್ಣಗೊಳಿಸಬೇಕಿತ್ತು. ಆದರೆ, ಮಲೀನ ನೀರು 
ಸಂಸ್ಕರಣಾ". ಘಟಕ ನಿರ್ಮಿಸಲು ಸ್ಥಳವನ್ನು 
ಸ್ಮಳೀಯ ಸಲಸ್ಥೆ ವತಿಯಿಂದ ದಿನಾಂಕ 02.02.2021 
ರಲ್ಲಿ ಕೆನನೀಸ & ಒಚ ಮಂಡಳಿಗೆ 
ಹಸ್ತಾಂತರಿಸಲಾಗಿದೆ. ಆದರಿಂದ, ಈ 
ಕಾಮಗಾರಿಯನ್ನು ಮಾರ್ಚ 200 ರಲ್ಲಿ 
ಪೂರ್ಣಗೊಳಿಸಲು  ಉದೇಶಿಸಲಾಗಿದೆ. ಸದರಿ 
ಕಾಮಗಾರಿಯನ್ನು ಮೆ! ಜಯಂತಿ ಸುಪರ 
ಕನ್ಸೃಕ್ಷನ್‌ ಪ್ರೈ.ಲಿ. ಮೆಹಸಾನಾ, ಗುಜರಾತ, 
ಈ ಗುತ್ತಿಗೆದಾರರು ನಿರ್ವಹಿಸುತ್ತಿರುತ್ತಾರೆ. 


ಆ) ಯುಜಿಡಿ ಕಾಮಗಾರಿ ಮಾಡುವ 
ಸಂಧರ್ಭದಲ್ಲಿ, ಒಳ್ಳೆಯ 
ರಸ್ತೆಗಳನ್ನು ಅಗೆದು ಹಾಳು| ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು 
ಮಾಡಿ ಅದನ್ನು ಸರಿಯಾದ | ಒಳಚರಂಡಿ ಮಂಡಳಿ ವತಿಯಿಂದ 
ರೀತಿಯಲ್ಲಿ ರಸ್ತೆ ನಿರ್ಮಾಣ | ಒಳಚರಂಡಿ (ಯುಜಿಡಿ) ಕಾಮಗಾರಿ 
ಕಾರ್ಯ ಮಾಡದಿರುವುದು | ಮಾಡುವ ಸಂದರ್ಭದಲ್ಲಿ ರಸ್ತೆಗಳನ್ನು 
ಸರ್ಕಾರದ ಗಮನಕ್ಕೆ | ಅಗೆದಾಗ ಅದನ್ನು ಹಾಲಿ ರಸ್ತೆಗಳಿಗೆ 
ಬಂದಿದೆಯೇ; ಬಂದಿದ್ದಲ್ಲಿ, | ಹೋಲುವಂತೆಯೇ ಮರುನಿರ್ಮಾಣ 
ಅಂತಹ ಗುತ್ತಿಗೆದಾರರ ವಿರುದ್ಧ | ಮಾಡಲಾಗಿದೆ. 
ಸರ್ಕಾರ ತೆಗೆದುಕೊಂಡ |. 
ಕ್ರಮವೇನು; 

ಇ) | ಮೊದಲ ಹಂತದಲ್ಲಿ KU!ರ೯€ | ಮೊದಲ ಹಂತದಲ್ಲಿ KU!ರ೯€ ವತಿಯಿಂದ 
ವತಿಯಿಂದ ಎಷ್ಟು ಕಿ.ಮೀ| ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ 
ಯು.ಜಿ. ಡಿ ಮಾಡಲಾಗಿದೆ; |! ಉತ್ತರ ಕರ್ನಾಟಕ ನಗರ 
ಬಹಳಷ್ಟು ಕಾಮಗಾರಿ ಬಿಟ್ಟಿ | ವಲಯ ಬಂಡವಾಳ ಹೂಡಿಕಾ 
ಹೋಗಿರುವುದು ಸರ್ಕಾರದ | ಕಾರ್ಯಕ್ರಮದಡಿಯಲ್ಲಿ (NKUSIP) 
ಗೆಮನಕೆೆ, ಬಂದಿದೆಯೇ; ಅನುಮೋದಿತ ಅನುದಾನದ ಅನುಗುಣವಾಗಿ 

ಬೀದರ್‌ ನಗರದಲ್ಲಿ ಒಳಚರಂಡಿ 
ಯೋಜನೆಯಲ್ಲಿ (2 ಪ್ಯಾಕೇಜು) ಕೊಳವೆ 
ಜಾಲ 8285 ಕಿ.ಮೀ ಉದ್ದ, 2702 ಮ್ಯಾನ್‌ 
ಹೋಲ್‌ .. ಮತ್ತು 3905 ಜಲತ್ಯಾಜ್ಯ 
ಪಡೆಯುವ ಚೆ೦ಬರ್‌ (Receiving chamber) 
ಅಳವಡಿಸಲಾಗಿದೆ. ಸದರಿ ಗುತ್ತಿಗೆ ಕರಾರಿನ 
ಅವಕಾಶದಂತೆ, ವಿಸ್ಪತ ವರದಿಯಲ್ಲಿ 
ರೂಪಿಸಿದ್ದಷ್ಟು ಉದ್ದದ ಒಳಚರಂಡಿ 
ಜಾಲವನ್ನು ಸಂಪೂರ್ಣಗೊಳಿಸಲಾಗಿದೆ. 
ಕೆಲವು ಬಡಾವಣೆಗಳಲ್ಲಿ ಬಿಟ್ಟು ಹೋಗಿರುವ 
ಕಾಮಗಾರಿಗಳನ್ನು ಅಮೃತ್‌ ಯೋಜನೆಯಡಿ 
ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ ವತಿಯಿಂದ 
ಕೈಗೆತ್ತಿಕೊಳ್ಳಲಾಗಿದೆ. 

ಈ) |ಈ ರೀತಿ ಕಾಮಗಾರಿ ಬಿಟ್ಟಿರುವ |ಗುತ್ತಿಗೆ ಕರಾರಿನಲ್ಲಿ ಪ್ರಸ್ತಾಪಿಸಿರುವ ಎಲ್ಲಾ 
ಗುತ್ತಿಗೆದಾರರ ಹಾಗೂ ಜಟ! | ಒಳಚರಂಡಿ ಜಾಲದ ಕಾಮಗಾರಿಯನ್ನು 
ಯ ವಿರುದ್ಧ ಯಾವ ರೀತಿಯ ಸಂಪೂರ್ಣ ಗೊಳಿಸಿರುವುದರಿಂದ, 
ಕ್ರಮ ಕೈಗೊಳ್ಳಲಾಗಿದೆ ? ಗುತ್ತಿಗೆದಾರರು ಹಾಗೂ ಕೆ.ಯು.ಐ.ಡಿ.ಎಫ್‌.ಸಿ 

ವಿರುದ್ದ ಕುಮಕೈೆಗೊಳ್ಳುವ ಅವಶ್ಯಕತೆ 
ಇರುವುದಿಲ್ಲ. 
ಸಂಖ್ಯೆ: ನಅಇ 118 ಯುಎ೦ಎಸ್‌ 2021 § 
.ಎ.ಬಸವರಾ'”ಜ) 


ನಗರಾಭಿವೃದ್ಧಿ ಸಚಿವರು 


